ಸಮಾಜದ ಕಿರುಪ್ರತಿರೂಪವಾಗಿ ಶಾಲೆ 


ಹೂಜಾ ವೈಷ್ಣೊಯ್‌ 
ಣ 


ಒಬ್ಬ ವ್ಯಕ್ತಿಯ ಸಾಮಾಜಕ ಪರಿಸರ ಎಂದರೆ ಆಕೆ ಅಥವಾ ಆತನ 
ಅತ್ಯಂತ ಹತ್ತಿರದ ಜಗತ್ತಾಗಿರುತ್ತದೆ. ನಾವು ನಮ್ಮ ಈ ತಕ್ಷಣದ 
ಜಗತ್ತನ್ನು ಅನುಭವಿಸುತ್ತಾ ಬೆಳೆಯುತ್ತೇವೆ. ನಮ್ಮ ಬಾಲ್ಯದಿಂದಲೇ 
ಆ ಪರಿಸರವು ನಮ್ಯ ದೃಷ್ಟಿಕೋನಗಳನ್ನು ಮತ್ತು ಆಲೋಚನೆಗಳನ್ನು 
ರೂಪಿಸುತ್ತವೆ. ಶಾಲೆ ಎನ್ನುವುದು ಶೇ ಜಗತ್ತಿನ ಅವಿಭಾಜ್ಯ ಘಟಕ. 
ಬದುಕಿನ ಮೌಲ್ಯಗಳನ್ನು ಅರ್ಥೈಸಿಕೊಳ್ಳಲು ಯಾವುದು ಸರಿ. 
ಯಾವುದು ತಪ್ಪು ಎಂದು ನಿರ್ಧರಿಸುವುದಕ್ಕೆ ಮತ್ತು ಉತ್ತಮ 
ನಾಗರಿಕನಾಗುವುದಕ್ಕೆ ತರಬೇತಿ ನೀಡುವ ಕೆಲಸವನ್ನು ಶಾಲೆಗಳು 
ಮಾಡಬೇಕೆಂದು ನಿರೀಕ್ಷಿಸಲಾಗುತ್ತದೆ. ಶಾಲೆಗಳು ಇಂತಹ 
ಸಾಮಾಜಕ ಪರಿಸರದಲ್ಲ ಕೆಲಸ ಮಾಡುತ್ತವೆ. ಶಾಲಾ ಅಭ್ಯಾಸಗಳಲ್ಲ 
ಸಾಮಾಜಕ ಅಭ್ಯಾಸಗಳೂ ಪ್ರತಿಫಲನಗೊಳ್ಳುತ್ತವೆ. ಶಾಲೆಗಳು 
ವ್ಯಕ್ತಿಗಳನ್ನು ನೌಕರಿಗಾಗಿ ತರಬೇತು ನೀಡುವುದಷ್ಟೇ ಅಲ್ಲ. 
ಚಿಕ್ಕಂದಿನಲ್ಲೇ ನಮ್ಮಲ್ಲ ಅವು ಸಮಾನತೆ, ನ್ಯಾಯ. ಗೌರವ 
ಮೊದಲಾದ ಪ್ರಜಾಪ್ರಭುತ್ತದ ಮೌಲ್ಯಗಳನ್ನು ತುಂಜಸುವ 
ಕೆಲಸವನ್ನು ಮಾಡುತ್ತವೆ. 


ಹೀಗೆ ಮಕ್ಕಳಗೆ ಶಿಕ್ಷಣ ನೀಡುವುದರ ಉದ್ದೇಶದ ಬಗ್ಗೆ ಸಂಪೂರ್ಣ 
ಜ್ಞಾನ ಇರುವ ಶಾಲೆಯೊಂದರಲ್ಲ ಪಾಠ ಮಾಡುವ ಅವಕಾಶ ನನಗೆ 
ಸಿಕ್ಕಿತ್ತು. ಬರ್ಮೇರ್‌ನ ಅಜೀಂ ಪ್ರೇಮ್‌ಜ ಶಾಲೆ ನೂತನ 
ವಿಚಾರಗಳನ್ನು ಅರಿತುಕೊಳ್ಳುವ, ಉತ್ತಮ ಮತ್ತು ಜವಾಬ್ದಾರಿಯುತ 
ನಾಗರಿಕನಾಗಿರಲು ಬೇಕಾದ ಮೌಲ್ಯಗಳನ್ನು ತಮ್ಮಷ್ಟಕ್ಕೆ 
ಕಲಯುವಂಥ ಅವಕಾಶವಿರುವ, ವಿದ್ಯಾರ್ಥಿಗಳಗೆ ಸಮಗ್ರ ಕಲಕಾ 
ಪರಿಸರವನ್ನು ಒದಗಿಸಬೇಕೆಂಬ ದೃಷ್ಟಿಕೋನದಲ್ಲ ಹುಟ್ಟಕೊಂಡ 
ಸಂಸ್ಥೆಯಾಗಿದೆ. ಪ್ರಸ್ತುತ ಶಾಲೆಯಲ್ಲ 1ರಿಂದ 4ರವರೆಗೆ 
ತರಗತಿಗಳವೆ. 139 ವಿದ್ಯಾರ್ಥಿಗಳು ಮತ್ತು ೨ ಶಿಕ್ಷಕರಿದ್ದಾರೆ. 
ಶಾಲೆಯು ಸಹಶಿಕ್ಷಣವನ್ನು ನೀಡುತ್ತಿದ್ದು. ಎಲ್ಲ ಬಗೆಯ 
ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳದ್ದಾರೆ. ವೈವಿಧ್ಯಮಯ 
ಸಂವಾದ ಮತ್ತು ಅಭಪ್ರಾಯಗಳಗಾಗಿ ವಿವಿಧ ಸಮಾಜೋ - 
ಆರ್ಥಿಕ ಹಿನ್ನೆಲೆಯ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವುದೇ 
ಶಾಲೆಯ ಉದ್ದೇಶ. 


ಶಾಲೆಯಲ್ಲ ಎಲ್ಲ ಬಗೆಯ ಸಾಮಾಜಕ ವರ್ಗಕ್ಕೆ ಸೇರಿದ 
ಮಕ್ಕಳದ್ದಾರೆ. ಬೇರೆಬೇರೆ ವೃತ್ತಿಯಲ್ಲರುವ. ವಿಭಿನ್ನ ನಂಬಕೆಗಳ 
ಪಾಲಕರು ಇದ್ದು. ಮಕ್ಷಳಕಲ್ಲ ಅವರ ಕುಟುಂಬ ಮತ್ತು 


ಸಮುದಾಯದ ಆಲೋಚನೆಗಳು ಮತ್ತು ನಂಜಕೆಗಳು 
ತುಂಜಕೊಂಡಿರುತ್ತವೆ. ಇದು ಪ್ರತಿಯೊಬ್ಬರ ಪರಸ್ಪರ 
ನಡವಳಕೆಗಕ್ಲೂ ಪ್ರತಿಫಅಸುತ್ತವೆ. ವಿವಿಧ ವಿಷಯಕ್ಕೆ 


ಸಂಬಂಧಿಸಿದ ಅವರ ಅಲೋಚನೆಗಳು ಇದನ್ನೇ ತಿಆಸುತ್ತವೆ. 
ವಿದ್ಯಾರ್ಥಿಗಳು ಶೈಕ್ಷಣಿಕ ಗಟ್ಟತನ ಬೆಳೆಸಿಕೊಳ್ಳಲು ಮತ್ತು ಉತ್ತಮ 
ಮನುಷ್ಯರಾಗಲು ಮಾರ್ಗದರ್ಶನ ನೀಡಬೇಕು ಎಂದು ಶಿಕ್ಷಕರಾಗಿ 
ನಾವು ಅಲ್ಲ ತಿಆದುಕೊಂಡಿದ್ದೇವೆ. ಸಾಮಾನ್ಯವಾಗಿ ಶಾಲೆಗಳಲ್ಲ 
ಮೌಲ್ಯ ಶಿಕ್ಷಣಕ್ಷೆ ನಿಗದಿಪಡಿಸಿದ ತರಗತಿ ಇದೆ. ಸಣ್ಣ 
ವಯಸ್ಸಿನಿಂದಲೇ ಕಥೆಗಳ ಅಥವಾ ಪಾಠಗಳ ಮೂಲಕ 
ನೀತಿಗಳನ್ನು ಕಅಸಲಾಗುತ್ತದೆ. ಆದರೆ, ಇಲ್ಲ ಠಈ ಮೌಲ್ಯಗಳು ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಆದರ್ಶಗಳು ಆಚರಣೆಯಲ್ಲರುವುದನ್ನು ವಿದ್ಯಾರ್ಥಿಗಳಗೆ 
ಕಾಣುವಂತೆ ಮಾಡಲು ಪ್ರಯತ್ನಿಸಿದ್ದೇವೆ. ಮೌಲ್ಯಗಳು ಎಂದರೆ 
ನಮ್ಮ ಸಂವಿಧಾನದಲ್ಲ ಉಲ್ಲೇಖಸಿರುವ ವಿದ್ಯಾರ್ಥಿಗಳನ್ನು 
ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡಬಲ್ಲಂಥ ಮೌಲ್ಯಗಳು. 
ಇತರರ ಹಕ್ಕುಗಳನ್ನು ಅಕೆಯಬಲ್ಲ. ಯಾವುದು ಸರಿ 
ಎಂದೆನಿಸುತ್ತದೋ ಅದಕ್ಕಾಗಿ ಧ್ವನಿ ಎತ್ತಬಲ್ಲ - ಪ್ರಜೆಗಳನ್ನು 
ರೂಪಿಸುವ ಮೌಲ್ಯೂಗಳಾಗಿವೆ. ಇದಕಾಗಿ ಶಾಲೆಯೊಂದು ಇಂತಹ 
ಅಭ್ಯಾಸಗಳನ್ನು ಪ್ರದರ್ಶಿಸಬೇಕು. ಎಲ್ಲರನ್ನು ಸಮಾನವಾಗಿ 
ಕಾಣುವ, ವಿಚಾರ ಮತ್ತು ಚರ್ಚೆಯ ಮೂಲಕ ಸಮಸ್ಯೆಗಳನ್ನು 
ಬಗೆಹರಿಸುವ, ಭಿನ್ನಾಭಪ್ರಾಯಗಳ ಹೊರತಾಗಿಯೂ ಎಲ್ಲರನ್ನು 
ಗೌರವಿಸುವ - ಇತ್ಯಾದಿ ಅಭ್ಯಾಸಗಳು ವಿದ್ಯಾರ್ಥಿಗಳಗೆ 
ಕಾಣಿಸಬೇಕು. ಮಕ್ನಳು ಏನನ್ನು ಕಾಣುತ್ತಾರೋ ಅದನ್ನೇ 
ಕಅಯುತ್ತಾರೆ. ಹಾಗಾಗಿ, ತರಗತಿ ಕೊಠಡಿಯಾಗಲ, 
ಮೈದಾನವಾಗಲಅ. ಮಧ್ಯಾಹ್ನದ ಊಟದ ಸಮಯವಾಗಲಆ ಅಥವಾ 
ಶಾಲಾ ಸಭೆಗಕೇ ಆಗಲ- ಹೀಗೆ ನಾವು ಎಲ್ಲೆಡೆಯೂ ವಿದ್ಯಾರ್ಥಿಗಳು 
ಮೌಲ್ಯಗಳನ್ನು ನೋಡುವಂತಹ ಶಾಲಾ ಸಂಸ್ಥೃತಿಯನ್ನು 
ಬೆಳೆಸಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡೆವು. 


ಸಂವಾದ ಸಂಸ್ಕೃತಿಯ ನಿರ್ಮಾಣ 


ಸಂವಾದ ಅಥವಾ ಸಂಭಾಷಣೆಯು ನಮ್ಮ ಆಲೋಚನೆಗಳನ್ನು 
ಸಂವಹನ ಮಾಡುವುದಕ್ಕೆ ಇರುವ ಸಾಧನ. ಮಾತುಕತೆಯ 
ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಮಹತ್ವವನ್ನು ನಾವು 
ಗುರುತಿಸುವುದು ಅಗತ್ಯ. ನಾವು ಕಅಸುವ ಮೊದಲ ಮೂರು 
ತರಗತಿಗಳಕಲ್ಲ ಸಂವಾದ ಸಂಸ್ಥೃತಿಯನ್ನು ಅಭವೃಧ್ಧಿ- 
ಪಡಿಸುವುದಕ್ಷಾಗಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಶ್ರಮಪಲ್ಲಿವು. 1ನೇ 
ತರಗತಿಯ ಮಕ್ಕಳು ಶಾಲಾ ವ್ಯವಸ್ಥೆಗೆ ಹೊಸಬರಾಗಿದ್ದರು. ಆದರೆ 
2ನೇ ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳು ಈಗಾಗಲೇ ಶಿಸ್ಸು 
ಮತ್ತು ಶಿಕ್ಷೆ ಪರಸ್ಪರ ಹೆಣೆದುಕೊಂಡ ವ್ಯವಸ್ಥೆಯ ಭಾಗವಾಗಿದ್ದರು. 
ಭಯರಹಿತ ವಾತಾವರಣದಲ್ಲಿ ಮಕ್ಷಳು ಕಲಯುವಾಗ 
ಅತ್ಯುತ್ತಮವಾಗಿ ಕಅಯುತ್ತಾರೆ ಎಂದು ನಾವು ನಂಜದೆವು. 
ಹಾಗಾಗಿ ಮಕ್ಕಳು ಸುತ್ತ ಓಡಿದಾಗ, ಪರಸ್ಪರ ಡಿಕ್ಕಿ ಹೊಡೆದಾಗ. 
ಕೆಟ್ಟಬಾಷೆ ಬಳಸಿದಾಗ, ತರಗತಿಯಲ್ಲ ಮಾತನಾಡಿದಾಗ ಬೊಚ್ಚೆ 
ಹಾಕಿ ಗದರಿಸುವ ಅಥವಾ ದಂಡಿಸುವ ಬದಲು ನಾವು ಅವರಲ್ತ 
ಮಾತಿಗೆ ತೊಡಗಿದೆವು. ನಿಯಮ ಪಾಅಸದಿರುವ ಕುರಿತು ಕಾರಣ 
ಕೇಆದೆವು. ಮಕ್ಕಳು ಕೆಲವೊಮ್ಮೆ ಪ್ರತಿಕ್ರಿಬುಸುತ್ತಿದ್ದರು ಅಥವಾ 
ಸುಮ್ಮನೆ ಇರುತ್ತಿದ್ದರು. 


ಹೀಗೆ ಹೊಸದಾಗಿ ಕಂಡ ಸ್ವಾತಂತ ಅವರನ್ನು ಸ್ವಲ್ಪ 
ವಿಚಲತಗೊಳಸಿತು. ಇದನ್ನು ಹೇಗೆ ನಿರ್ವಹಿಸಬೇಕು ಎಂದು 
ಅವರಿಗೆ ಗೊತ್ತಿರಲಲ್ಲ. ಕೆಲವು ವಿದ್ಯಾರ್ಥಿಗಳು ಇದರ ಲಾಭ 
ಪಡೆದುಕೊಂಡರು. ಯಾಕೆಂದರೆ ಅವರ ವಿರುದ್ಧ ಯಾರೂ ಬೊಭ್ಚಿ 
ಹಾಕುವುದಿಲ್ಲ ಎಂದೂ, ಅವರನ್ನು ಯಾರೂ ದಂಡಿಸುವುದಿಲ್ಲ 
ಎಂದೂ ಅವರಿಗೆ ಗೊತ್ತಿತ್ತು. ಇದು ಒಂದೆರಡು ತಿಂಗಳವರೆಗೆ 


ಮುಂದುವರೆಯುತು. ಒಂದು ಹಂತದಲ್ಲಿ. ನಿಯಮ 
ಅನುಸರಿಸುವುದರ ಬಗ್ಗೆ ವಾವು ಇಷ್ಟೊಂದು ಹೊತ್ತು ಮಾತನಾಡಿದರೆ 
ನನಗೆ ಪಠ್ಯಕ್ರಮ ಹೇಗೆ ಮುಗಿಸುವುದು ಎಂದು ನನಗೆ 
ಸೋಜಗವಾಲಯುತು. ಆದರೂ ನಾವು ಅದನ್ನು ಸಾಧಿಸಿದ್ದೆವು. 
ಮೊಗಸಾಲೆಗಳಲ್ಲಾಗಲೀ, ತರಗತಿ ಕೊಠಡಿಗಕಲ್ಲಾಗಲೀ, 
ಮಧ್ಯ್ಯಾಹ್ನದೂಟದ ಮವೇಳೆಂಶಖಾಗಲೀ, ಸಭೌಂಯಲ್ಲಾಗಲೀ 
ವಿದ್ಯಾರ್ಥಿಗಳು ಏನಾದರೂ ಅಡಚಣೆ ಮಾಡಿದಾಗ ನಾವು ಅವರಲ್ಲ 
ಮಾತನಾಡುತ್ತಿದ್ದೆವು. ಐದು ತಿಂಗಳು ಕಳೆದ ನಂತರ ಇದು ಹೇಗೆ 
ವಿದ್ಯಾರ್ಥಿಗಳ ಯೋಚನಾ ಪ್ರಕ್ರಿಯೆಯ ಮೇಲೆ ಪರಿಣಾಮ ಜೀರಿತು 
ಎನ್ನುವುದನ್ನು ಕಾಣಬಹುದಾಗಿತ್ತು. ಗೆಳೆಯರ ಜೊತೆಗೆ 
ಗಲಾಟಿಮಾಡುವುದರ ಬದಲು ಅವರು ತಮ್ಮ ಗೆಳೆಯರೊಂದಿಗೆ 
ಮಾತನಾಡಿ ಸಮಸ್ಯೆಗಳನ್ನು ತಮ್ಮತಮ್ಮಲ್ಲೇ ಬಗೆಹರಿಸ- 
ತೊಡಗಿದರು. 


ಜೊತೆಗೂಡಿ ನಿಯಮ ರೂಪಿಸುವುದು 


ವಾವು ನಮ್ಯ ಶಾಲೆಯಲ್ಲ ಸಂವಾದ ಸಂಸ್ಕೃತಿಯನ್ನು 
ಬೆಕೆಸುವುದಕ್ಲಾಗಿ ಕಾರ್ಯತತ್ತರರಾದಾಗ ಶಿಸ್ತಿನ ಮಹತ್ವವನ್ನು 
ಗುರುತಿಸಿದೆವು. ಸ್ವಾತಂತ್ರ್ಯ ಮತ್ತು ಶಿಸ್ತು ಜೊತೆಗೂಡಿ ಕೆಲಸ 
ಮಾಡಬೇಕಿತ್ತು. ಅದರಲ್ತ ಯಾವುದೂ ಇನ್ನೊಂದರ ಮೇಲೆ ಸವಾರಿ 
ಮಾಡುವಂತಿರಅಲ್ಲ. ಹಾಗಾಗಿ ಎಲ್ಲರಿಗೂ ಅನ್ನಯ ಆಗುವಂಥ 
ಸಾಮಾನ್ಯ ನಿಯಮಗಳ ರಚನೆಗಾಗಿ ಶ್ರಮಿಸಿದೆವು ಯಾವುದನ್ನು 
ಸ್ಟೀಕರಿಸಬೇಕು. ಯಾವುದನ್ನು ಸ್ಲೀಕರಿಸಬಾರದು, ಯಾರಾದರೂ 
ನಿಯಮ ಮುರಿದಾಗ ಏನು ಮಾಡಬೇಕು- ಇತ್ಯಾದಿ. ಇಂತಹ 
ನಿಯಮಗಳನ್ನು ನಾವು ಸಾಮಾನ್ಯ ಸಭೆಯಲ್ಲೇ ರೂಪಿಸಿದೆವು. 
ಸಾಮಾನ್ಯ ಸಭೆಗೆ ವಿದ್ಯಾರ್ಥಿಗಳು ಅನೇಕ ಹೊಸಹೊಸ 
ಆಲೋಚನೆಗಳೊಂದಿಗೆ ಬರುವುದರಿಂದ ಎಲ್ಲರೂ ಸೇರಿಕೊಂಡು 
ನಮ್ಮ ಶಾಲೆಯ ನಿಯಮಗಳನ್ನು ನಿರ್ಧರಿಸಿದೆವು. ಅನಂತರ ನಾವು 
ತರಗತಿ ನಿಯಮಗಳನ್ನು ಕೂಡ ರೂಪಿಸಿದೆವು. ಉತ್ತಮ ಕಅಕಾ 
ವಾತಾವರಣಕ್ಷಾಗಿ ಶಿಕ್ಷಕರು ಮತ್ತು ಮಕ್ಕಳು ಕೂಡಿ ಈ 
ನಿಯಮಗಳನ್ನು ಅನುಸರಿಸಬೇಕಾಗಿತ್ತು. 


ನಾವು ಅದಾಗಲೇ ಸಂವಾದದ ಮಹತ್ವವನ್ನು ಸಾಧಿಸಿ 
ತೋರಿಸಿದ್ದವು. ಯಾವುದಾದರೂ ಮಗು ನಿಯಮ ಉಲ್ಲಂಘಿಸಿದರೆ 
ಉಳದ ಮಕ್ಕಳು ಆ ಮಗುವಿನ ಜೊತೆ ಮಾತನಾಡುತ್ತಿದ್ದರು. 
ಅವನು/ಅವಳು ಯಾಕೆ ಹಾಗೆ ಮಾಡಿದರು ಎಂದು ಕೇಳುತ್ತಿದ್ದರು. 
ಇದು ಶಿಕ್ಷಕರಿಗೂ ಅನ್ಹಯವಾಗುತ್ತಿತ್ತು. ಶಿಕ್ಷಕರು ಕಟ್ಟಕೆ ಮೀರಿದರೆ 
ಮಕ್ಕಳು ಪ್ರಶ್ನಿಸುತ್ತಿದ್ದರು. ದಿನ ಕಳೆದಂತೆ, ಆರಂಭದಲ್ಲಿ 
ಪ್ರತಿಯೊಂದೂ ಗೊಂದಲಕಾರಿಯಾಗಿಯೇ ನಮಗೆ ಕಾಣಿಸಿತ್ತು. 
ಒಂದು ದಿನದಲ್ಪ ಒಬ್ಬ ವಿದ್ಯಾಧ್ಥಿಯ ಬಗ್ಗೆ 15-2೦ ದೂರುಗಳನ್ನು 
ಸ್ಟೀಕರಿಸಿದೆವು. ಆದರೆ ಅನಂತರ ಅದು ದಿನವೊಂದಕ್ಕೆ 2-4 
ದೂರುಗಳಗೆ ಇಆಲುತು. ಕೆಲವೊಮ್ಮೆ ಇಡಿಯ ತರಗತಿ ಒಂದು 
ಸಮಸ್ಯೇಯ ಚರ್ಚೆಯಲ್ಲೇ ಮುಗಿದು ಹೋಗುತ್ತಿತ್ತು. ಆದರೆ 
ಅನಂತರ ನಿಧಾನಕ್ಕೆ ಎಲ್ಲವೂ ಕ್ರಮಬದಧ್ಧವಾಗತೊಡಗಿತು. ಆರೇಳು 
ತಿಂಗಳ ಬಳಕ ಶಾಲೆಯಲ್ಲ ಶಿಕ್ಷಕರು ಮಾತ್ರವಲ್ಲ ವಿದ್ಯಾರ್ಥಿಗಳು 


ಕೂಡಾ ಕಲಕಾ ಪರಿಸರ (learning environment) ರೂಪಿಸುವ 
ನಿಟ್ಟನಲ್ಲ ಕೆಲಸ ಮಾಡಿದರು. 


ಜೀವನಕ್ಕಾಗಿ ಮೌಲ್ಯಗಳು 


ಕುಟುಂಬದ ಮತ್ತು ಸಮುದಾಯದ ನಂಜಕೆಗಳು ಮಕ್ಕಳ 
ಆಲೋಚನಾ ಪ್ರಕ್ರಿಯೆಯ ಮೇಲೆ ದುಷ್ಟರಿಣಾಮ ಜೀರುತ್ತವೆ. ಅದರ 


ಪರಿಣಾಮ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ ಆ ಮಕ್ಷಳಗೆ 
ನಿಷ್ಟಕ್ಷಪಾತ ದೃಷ್ಟಿಕೋನದಲ್ಲಿ ಪಾವುದೇ ವಿಚಾರವನ್ನು 
ನೋಡುವುದಕ್ಕೆ ಕಷ್ಟವಾಗುತ್ತದೆ. ಜಾತಿ. ಬಣ್ಣ. ಅಂಗ ಮತ್ತು ಆರ್ಥಿಕ 
ಸ್ಥಾನಮಾನದ ಕುರಿತ ವಿದ್ಯಾರ್ಥಿಗಳ ನಂಬಕೆಗಳು ಸ್ಪಷ್ಟವಾಗಿ 
ನಮಗೆ ಕಾಣಿಸುತ್ತವೆ. ಮಕ್ಕಳು ಇನ್ನೊಂದು ಮಗುವಿನ ಚರ್ಮದ 
ಬಣ್ಣದ ಬಗ್ಗೆ ಸುಮ್ಮನೇ ಏನಾದರೂ ಹೇಳುತ್ತಾರೆ. ಇನ್ನೊಬ್ಬರ 
ಬಲ್ಲೆಗಳ ಮೂಲಕ ಅವರನ್ನು ಅಳೆಯುತ್ತಾರೆ. ಕೆಳಜಾತಿಯ 
ಮಗುವಿನೊಂದಿಗೆ ಮೇಲು ಜಾತಿಂಯ ಮಕ್ನಳು ಗೆಳೆತನ 
ಬೆಳೆಸುವುದಿಲ್ಲ. ಅವರು ಅವರದ್ದೇ ಗುಂಪು ಕಣ್ಟಕೊಳ್ಳುತ್ತಾರೆ. ವಿರುದ್ಧ 


ಅಂಗದ ಮಕ್ಕಳನ್ನು ಗುಂಪಿನಲ್ಲ ಸೇರಿಸುವುದೇ ಇಲ್ಲ ಇತ್ಯಾದಿ. 


ಇಂತಹ ಸಮಸ್ಯೆಗಳನ್ನು ನಾವು ಹೆಚ್ಚು ಕಡಿಮೆ ಪ್ರತಿದಿನ ಎನ್ನುವಂತೆ 
ಎದುರಿಸುತ್ತಲೇ ಇರುತ್ತೇವೆ. ಆಗ ನಾವು ಅದರ ಬಣ್ಣಿ ಅಲ್ಲಲ್ಲೇ 
ವಿದ್ಯಾರ್ಥಿಗಳಲ್ಲ ಮಾತನಾಡುತ್ತೇವೆ. ಧರ್ಮ ಮತ್ತು ಜಾತಿ 
ವ್ಯಕ್ತಿಯನ್ನು ಭನ್ನವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ ಎಂದು 
ಚರ್ಚಿಸುತ್ತೇವೆ. ಕೆಲವು ಮಕ್ಕಳು ಮನೆಯಲ್ಲ ಎದುರಿಸುತ್ತಿರುವ 
ಕಷ್ಟಗಳ ಬಗ್ದೆ. ಹಾಗಿದ್ದರೂ ಕಲಅಕೆಗಾಗಿ ಅವರು ಹೇಗೆ ಹೆಚ್ಚಿನ 
ಪರಿಶ್ರಮಪಡುತ್ತಿದ್ದಾರೆ ಎನ್ನುವುದರ ಬಣ್ಣೆ ಮಾತನಾಡುತ್ತೇವೆ. 
ಮಧ್ಯಾಹ್ನದ ಊಟದಲ್ಲಿ ಮೊಟ್ಟೆಗಳನ್ನು ಸೇರಿಸಿದಾಗ, ಮೊಲ್ಟೆ ತಿನ್ನದ 
ಮಕ್ಕಳು ಸಿಂಡರಿಸಿಕೊಳ್ಳುತ್ತಾರೆ: ದೂರ ಕುಳತುಕೊಳ್ಳುತ್ತಾರೆ: 
ಕೆಲವರು ಮೊಟ್ಟೆ ತಿನ್ನುವವರ ಜೊತೆಗೆ ಮಾತನ್ನೇ ಬಟ್ಟು ಬಡುತ್ತಾರೆ. 
ಇಂತಹ ವಿಷಯಗಳನ್ನು ಶಿಕ್ಷಕರು ಸಭೆಯಲ್ಲ., ತರಗತಿ 
ಕೊಠಡಿಯಲ್ಲ ಮತ್ತು ವೈಯಕ್ತಿಕವಾಗಿ ಮಕ್ನಳ ಜೊತೆಗೆ 
ಮಾತನಾಡುತ್ತಾರೆ. ಇತರರು ಮಾಡುವ ಅಯ್ದೆಯನ್ನು 
ಗೌರವಿಸಬೇಕು ಎಂಬ ಮೌಲ್ಯದ ಕಡೆಗೆ ಗಮನ ಕೇಂದ್ರೀ- 
ಕರಿಸುತ್ತೇವೆ. ಇದಕ್ಕೆ ಅತ್ಯುತ್ತಮ ಉದಾಹರಣಿ ನೀಡುವುದಕಾಗಿ, 
ಮಧ್ಯಾಹ್ನದ ಊಟದ ಹೊತ್ತಿಗೆ, ಮೊಲ್ಲೆ ತಿನ್ನದ ಶಿಕ್ಷಕರು ಮೊಲೆ 
ತಿನ್ನುವ ವಿದ್ಯಾರ್ಥಿಗಳ ಸಾಲಅನಲ್ಪ ಕುಳತುಕೊಳ್ಳುತ್ತಾರೆ. ನಂತರ 
ಕಮೇಣ ವಿದ್ಯಾರ್ಥಿಗಳೂ ಒಂದೇ ಸಾಲಗೆ ಬರುತ್ತಾರೆ. ಕೆಲವು 
ತಿಂಗಳ ನಂತರ ಅಲ್ಲ ಆಹಾರಕ್ಕೆ ಪ್ರತ್ಯೇಕ ಸಾಲು ಎನ್ನುವುದು 
ಇರುವುದಿಲ್ಲ. ಎಲ್ಲರೂ ಒಟ್ಟಿಗೇ ಕುಆತು ಊಟ ಮಾಡುತ್ತಾರೆ. ಇದಕ್ಕೆ 
ಬಹಳಷ್ಟು ಸಮಯ ಬೇಕು. ತಾಳ್ಮೆ ಮತ್ತು ಶ್ರಮ ಬೇಕು. ಆದರೆ 
ನಂತರ ಅಂತಿಮವಾಗಿ ವಿದ್ಯಾರ್ಥಿಗಳು ಇತರರ ದಾರಿಗಳನ್ನು. 
ವ್ಯತ್ಯಾಸಗಳನ್ನು ಗೌರವಿಸುವುದಕ್ಕೆ ಶುರುಮಾಡುತ್ತಾರೆ. 


ಒಂದು ಸಮಗ್ರ ಘಟಕವಾಗಿ ಪ್ರಜಾಪ್ರಭುತ್ವ 


ಹೆಚ್ಚನ ಸಂದರ್ಭಗಕಲ್ಲ ಪ್ರಾಥಮಿಕ ತರಗತಿಗಳನ್ನು 
ನೋಡಿದಾಗ, ಶಿಕ್ಷಕರು ಇಡಿಯ ಪ್ರಕ್ರಿಯೆಗೆ ನೇತೃತ್ವ 
ವಹಿಸುತ್ತಿರುವುದನ್ನು ಗಮನಿಸಿದೆವು. ಪ್ರಾಥಮಿಕ ಶಾಲೆಯು 
ಮಕ್ಕಳಗೆ ಅಡಿಪಾಯದ ಹಂತವಾಗಿದ್ದು, ಅಲ್ಲ ಪ್ರಜಾಪ್ರಭುತ್ವ. 
ಸಮಾನತೆ, ಇನ್ನೊಬ್ಬರ ಬದ್ದೆ ಗೌರವ- ಇವುಗಳ ಮಹತ್ವವನ್ನು 
ವಿದ್ಯಾರ್ಥಿಗಳು ಗುರುತಿಸುವಂತೆ ಬೆಳೆಸಬೇಕಾಗಿದೆ. 
ಶಿಕ್ಷಕರಾಗಲೀ ಅಥವಾ ಕೇವಲ ಕೆಲವೇ ವಿದ್ಯಾರ್ಥಿ-ಗಳಾಗಅೀ 
ತರಗತಿ ಪ್ರಕ್ರಿಯೆಗಕಲ್ಲ ನಾಯಕತ್ವ ವಹಿಸದಂತಹ ವ್ಯವಸ್ಥೆ 
ನಿರ್ಮಿಸುವುದಕ್ಕೆ ನಾವು ಪ್ರಯತ್ನಪಟ್ಟದ್ದೇವೆ ಮತ್ತು 
ಪ್ರತಿಯೊಬ್ಬರೂ ಭಾಗವಹಿಸುವಂತಹ ವಾತಾವರಣ 
ನಿರ್ಮಿಸಿದ್ದೇವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಅಕ್ಟೋಬರ್‌ 2021 


87 


ಅಧ್ಯಾಪಕರೂ ಸೇರಿದಂತೆ ಪ್ರತಿಯೊಬ್ಬರೂ ಮಾತನಾಡುವುದಕ್ಕೆ 
ತಮ್ಮ ಸರದಿಗಾಗಿ ಕಾಯಲೇಬೇಕು. ಬೇರೆ ಯಾರಾದರೂ 
ಮಾತನಾಡುತ್ತಿದ್ದರೆ ಅವರಿಗೆ ಅಡೆತಡೆ ಮಾಡದೆ ಮೊದಲು ಕೈಯನ್ನು 
ಮೇಲೆತ್ತಬೇಕು ಎನ್ನುವುದು ನಮ್ಮ ನಿಯಮದ ಭಾಗವಾಗಿತ್ತು. 
ಪ್ರತಿಯೊಬ್ಬರ ಮಾತನ್ನೂ ಕೇಳಬೇಕು ಮತ್ತು ಎಲ್ಲಾದರೂ 
ಅಭಿಪ್ರಾಯ ಭೇದಗಳದ್ದರೆ ವಾವು ಕಾರಣಗಳನ್ನು ಕೇಳಬೇಕು. 
ಯಾರನ್ನು ಒಪ್ಪಬೇಕು ಎಂದು ವಿದ್ಯಾರ್ಥಿಗಳೇ ನಿರ್ಧರಿಸಲಅ 
ಎಂಬುದಾಗಿದೆ.. ಎಲ್ಲವೂ ತಮಗೆ ಗೊತ್ತು. ಸದಾ ತಾನು 
ಮಾತನಾಡಬೇಕು. ಮತ್ತು ಮೊದಲು ಉತ್ತರ ಹೇಳಬೇಕು ಎಂದು 
ಭಾವಿಸಿದ್ದ ವಿದ್ಯಾರ್ಥಿಗಳು ಇದರಿಂದ ಸರಿಯಾದ ಪಾಠ ಕಲಅತರು. 
ಅವರು ತಮ್ಮ ಸರದಿಗೆ ಕಾಯುವುದನ್ನು. ಇತರರನ್ನು 
ಗೌರವಿಸುವುದನ್ನು ಮತ್ತು ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದನ್ನು 
ಕಲಅತರು. 


ತರಗತಿಗಳನ್ನು ನಿರ್ವಹಿಸುವುದಕ್ಕಾಗಿ ಶಿಕ್ಷಕರು ನಿರ್ವಾಹಕರನ್ನು 
ನಿರ್ಧರಿಸುವುದಿಲ್ಲ. ಅದರ ಬದಲಾಗಿ ಅಲ್ಲ ಚರ್ಚೆಗಳು ಇರುತ್ತವೆ 
ಮತ್ತು ತರಗತಿಯ ಮಾನಿಟರ್‌ ಪ್ರಯಂ ಸೇವೆ ಮಾಡುವುದಕ್ಕೆ 
ಯಾರು ತಯಾರಿದ್ದೀರಿ ಎಂದು ಅಧ್ಯಾಪಕರು ಕೇಳುತ್ತಿರುತ್ತಾರೆ. 
ನಾಮನಿರ್ದೇಶನ ಪಡೆದ ನಂತರ, ವಿದ್ಯಾರ್ಥಿಗಳ ವರ್ತನೆ, 
ಹೊಣಿಗಾರಿಕೆ ಇತ್ಯಾದಿಯ ಆಧಾರದಲ್ಲ ತರಗತಿಗಳ ಮೇಲ್ವಚಾರಕ 
ಯಾರು ಆಗಬೇಕೆಂದು ತರಗತಿ ನಿರ್ಧರಿಸುತ್ತದೆ. ಪ್ರತೀ ಎರಡು 
ತಿಂಗಳಗೊಮ್ಮೆ ಈ ಪ್ರಕ್ರಿಯೆಯ ಮೂಲಕ ಮೇಲ್ಪಚಾರಕರನ್ನು 
ಬದಲಸಲಾಗುತ್ತದೆ. 


ಶಾಲೆಯ ಅತ್ಯುತ್ತಮ ನಿರ್ವಹಣೆಗಾಗಿ ನಾವು ಕಲಕೆ, ಮಧ್ಯಾಹ್ನದ 
ಊಟ, ಗ್ರಂಥಾಲಯ, ಅಸೆಂ೦ಜ್ಞ ಮುಂತಾದ ವಿವಿಧ ಸಮಿತಿಗಳನ್ನು 
ಮಾಡಿದೆವು. ವಿದ್ಯಾರ್ಥಿಗಳಗೆ ಈೇ ಸಮಿತಿಗಳ ಕಾಯರ- 
ನಿರ್ವಹಣಿಯ ಜವಾಬ್ದಾರಿಯನ್ನು ಕೊಡಲಾಯುತು. ಪ್ರತಿಯೊಂದು 
ಸಮಿತಿಯಲ್ಲ 10-12 ಚುನಾಯುತ ವಿದ್ಯಾರ್ಥಿಗಳು ಇರುತ್ತಿದ್ದರು. 
ಪಿಡುಗಿನ ಕಾರಣಕ್ಕೆ ಶಾಲೆ ಮುಚ್ಚುವ ಮುನ್ನು ಮಕ್ನಳು 
ಪ್ರಚಾರಾಂದೋಲನ ಆರಂಭಸಿದ್ದರು. ಅಭ್ಯರ್ಥಿಗಳು ತಮ್ಮ 
ಚಿಹ್ನೆಗಳನ್ನು ತೋರಿಸುವುದಕ್ಕಾಗಿ ಎಲ್ಲಾ ತರಗತಿಗಳಗೆ ತೆರಳದ್ದರು. 
ಆ ಮೂಲಕ ತಾವು ಮುಂದೆ ಏನು ಮಾಡುತ್ತೇವೆ ಎಂದು 
ವಿವರಿಸಿದರು. ನಿಷ್ಟಕ್ಷ ಆಯ್ದೆ ಪ್ರಕ್ರಿಯೆ ಎಂದರೇನು ಎಂದು 
ತಿಆದುಕೊಳ್ಳುವುದಕ್ಕೆ ಅಧ್ಯಾಪಕರು ಸಹಾಯ ಮಾಡಿದರು. ಹೇಗೆ 
ಪ್ರಜಾಪಭುತ್ತಾತ್ಮಕ ಪ್ರಕ್ರಿಯೆ ವ್ಯವಸ್ಥೆಯ ಉತ್ತಮ ನಿರ್ವಹಣೆಗೆ 
ಕಾರಣವಾಗುತ್ತದೆ ಎಂದು ಅರ್ಥೈಸಲು ಶಿಕ್ಷಕರು ನೆರವಾದರು. ಶಾಲೆ 
ಪುನರಾರಂಭ ಆದ ಕೂಡಲೇ ನಾವು ಇದನ್ನು ಮುಂದುವರಿಸುವೆವು. 


ಎಲ್ಲಾ ಶಿಕ್ಷಕರೂ ಜತೆಯಾಗಿಯೇ ಕೆಲಸ ಮಾಡಿದೆವು. ಚರ್ಚಿಸಿದೆವು. 
ವಿದ್ಯಾರ್ಥಿಗಳ ವೈಯಕ್ತಿಕ ಮತ್ತು ತರಗತಿಯ ದಾಖಲೆಗಳನ್ನು 
ಇರಿಸಿಕೊಂಡೆವು. ಹಾಗಾಗಿ ಯಾರಿಗೆ ಮಾರ್ಗದರ್ಶನ ಬೇಕು, 
ಯಾವ ವಿಷಯದಲ್ಲ ಬೇಕು ಎನ್ನುವುದು ನಮಗೆ ನಿಖರವಾಗಿ 
ಗೊತ್ತಾಗುತ್ತದೆ. ಈ ಪ್ರಕ್ರಿಯೆಯಲ್ಲ ಶಿಕ್ಷಕರು ತಾಳ್ಕೆಬುಂದ 
ಇರುವುದನ್ನು ಕಅತರು ಮತ್ತು ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ತಾತ್ಕಕ 
ನೆಲೆಯಲ್ಲ ವರ್ತಿಸುವುದನ್ನು ಕಅತರು. ಮಕ್ಷಳಗೆ ವಾತ್ಸಲ್ಯ 
ಹೇಳಕೊಡುವುದಕ್ಕೆ ವಾವು ಕೇವಲ ಪಾಠಂಯೋಜನೆಯನ್ನು 
ಅವಲಂಚಸಿಬೇಕಾಗಿರಲಲ್ಲ. ಅದಕ್ಷಾಗಿ ನಮಗೆ ಎಲ್ಲ ಸಾಧ್ಯವೋ 
ಅಲ್ಲೆಲ್ಲಾ ಅವಕಾಶ ಕಂಡುಕೊಂಡೆವು ಶೈಕ್ಷಣಿಕ ವಸ್ತುವಿನ ನೆಲೆಯಲ್ಲ 
ವಾವು ಮೌಲ್ಯಗಳನ್ನು ಸೂಕ್ಷವಾಗಿ ಚರ್ಚಿಸಿದೆವು. ಸಣ್ಣ ಸಣ್ಣ 
ವಿಷಯಗಳಲ್ಲೂ ಅನುಭೂತಿ, ತಂಡದ ಉತ್ಸಾಹ, ಪ್ರೀತಿ, 
ಕಾಳಜಗಳನ್ನೆಲ್ಲ ತೋರಿದೆವು. ಅತ್ಯುತ್ತಮ ಮಾನವಜೀವಿ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಜವಾಬ್ದಾರಿಯುತ ಪ್ರಜೆ ಆಗುವುದಕ್ಕೆ ಬೇಕಾದ ಎಲ್ಲ ಬಗೆಯ 
ಮಾರ್ಗದರ್ಶನ ನೀಡುವಲ್ಲ ನಮ್ಮ ಪ್ರಯತ್ನ ಮುಂದುವರಿಸಿದೆವು. 


ಪರಿಸ್ಥಿತಿಯ ನಿರ್ವಹಣೆ: ಕೆಲವು ಉದಾಹರಣೆಗಳು 
ಕಳ್ಳತನದ ಸಂದರ್ಭ 


ಸಭೆಯ ಸಂದರ್ಭದಲ್ಲ ನಾವು ಹಣ ಅಥವಾ ವಸ್ತು ಕದಿಯುವ 
ಮತ್ತಿತರ ಹವ್ಯಾಸಗಳ ಬಣ್ಣೆ ಮತ್ತು ಅದು ಮನಸ್ಟಿನ ಮೇಲೆ ಎಂತಹ 
ದುಷ್ಟರಿಣಾಮ ಜೀರುತ್ತದೆ ಎನ್ನುವುದರ ಬಗ್ಗೆ ಚರ್ಚಿಸಿದೆವು. ಅದು 
ಹೇಗೆ ಹವ್ಯಾಸವಾಗಿ ಪರಿಣಮಿಸುತ್ತದೆ. ಅನಂತರ ಅದನ್ನು 
ಬದಅಸಲು ಹೇಗೆ ಕಷ್ಟ ಆಗುತ್ತದೆ ಎನ್ನುವುದರ ಬಗೆಗೆ ಮಾತುಕತೆ 
ನಡೆಸಿದೆವು. ಕಳ್ಳತನದ ಹವ್ಯಾಸ ಇರುವ ಗೆಳೆಯರನ್ನು ಗಳಸಿದ್ದರ 
ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನುಭವ ಹಂಚಿಕೊಂಡರು. ಇದನ್ನು 
ನಾನು ಹೀಗೆ ನಿರ್ವಹಿಸಿದೆ- ತನ್ನು ಗೆಳೆಯರಿಗೆ ಚಾಕೊಲೇಟ್‌ 
ಕೊಡಿಸುವುದಕ್ಕಾಗಿ ಒಬ್ಬಳು ಮನೆಯಿಂದ ಹಣ ಕೆದ್ದಳು ಎನ್ನುವುದು 
ನನಗೆ ಗೊತ್ತಾಯುತು. ಅವಳ ಹೆಸರನ್ನು ಉಲ್ಲೇಖಸದೇ, ಹೆತ್ತವರ 
ಜತೆಗೆ ಅನುಭವ ಹಂಚಿಕೊಳ್ಳುವ ಮತ್ತು ತಮಗೆ ಅಗತ್ಯವಾದದನ್ನು 
ಅವರಲ್ಪ ಕೇಆಕೊಳ್ಳುವ ಕುರಿತು ಸಾಧಾರಣ ಸಂವಾದ ನಡೆಸಿದೆವು. 
ನಂತರ ನಾನು ಆ ಮಗುವಿನ ಜತೆಗೆ ಮಾತನಾಡಿದೆ. ಈ ಹವ್ಯಾಸ 
ಉಂಟುಮಾಡುವ ಕೆಟ್ಟ ಪರಿಣಾಮದ ಕುರಿತು ಅವಳಗೆ ವಿವರಿಸಲು 
ಯತ್ನಿಸಿದೆ. ತಾನು ಕೇಳದೇ ಹಣ ತೆಗೆದುಕೊಳ್ಳುತ್ತೇನೆ 
ಎನ್ನುವುದನ್ನು ಆಕೆ ಒಪ್ಪಿಕೊಂಡಳು. ಮುಂದೆ ಈ ರೀತಿ 
ಮಾಡುವುದಿಲ್ಲ ಎಂದು ಹೇಆದಳು. 


ಇತರರಿಗೆ ನೆರವು 


ಇತರ ಮಕ್ಕಳಗೆ ಸಹಾಯ ಮಾಡದ ಮಕ್ಕಳ ಬದ್ಗೆ ನಮಗೆ ದೂರು 
ಬರುತ್ತವೆ. ನೆರವು ನೀಡದ ವಿದ್ಯಾರ್ಥಿಗಳ ಜತೆಗೆ ಮಾತನಾಡದೆ 
ಯಾಕೆ ನನ್ನ ಬಳ ಬಂದಿರಿ ಎಂದು ನಾನು ಕೇಳುತ್ತೇನೆ. 
ಸುಧಾರಿಸಿಕೊಳ್ಳಬೇಕಾದ ವಲಯದ ಕುರಿತು ಅವರ ಗಮನಕ್ಕೆ 
ತರುವುದು ಕೆಟ್ಟ ಕೆಲಸ ಅಲ್ಲ ಎಂದೂ ನಾನು ಸೇರಿಸಿ ಹೇಳದೆ. 
ಉತ್ತಮ ಮನುಷ್ಯರಾಗುವುದಕ್ಕೆ ಪ್ರತಿಯೊಬ್ಬರೂ ವಿಚಾರಗಳನ್ನು 
ಹಂಚಿಕೊಳ್ಳಬೇಕು ಮತ್ತು ಪರಸ್ಪರ ಸಹಾಯ ಮಾಡಬೇಕು. ನಾವು 
ಅಧ್ಯಾಪಕರು ಹೇಗೆ ಈ ರೀತಿ ಮಾಡುತ್ತೇವೆ ಎ೦ದು ನಾನು ಅವರಿಗೆ 
ಹೇಳದೆ. ನಮಗೆ ನಮ್ಮದೇ ಭನ್ನಾಭ ಪ್ರಾಯಗಳವೆ. ಆದರೆ 
ಪ್ರತಿಯೊಬ್ಬನ ಸುಧಾರಣೆಗೆ ನಾವು ಅಭಿಪ್ರಾಯ ಹಂಚಿಕೊಳ್ಳ- 
ಬೇಕಾಗಿದೆ ಮತ್ತು ಸಹಾಯ ಕೇಳಬೇಕಾಗಿದೆ ನಾವು ರಚನಾತ್ಕಾಕ 
ಪ್ರತಿಕ್ರಿಯೆಯ ಬಗೆಗೂ ಮಾತನಾಡುತ್ತೇವೆ. ಇನ್ನೊಬ್ಬರಿಗೆ 
ನೋವಾಗದ ಹಾಗೆ ಇದನ್ನು ಹೇಗೆ ಮಾಡಬಹುದು ಎಂದು ನಾವು 
ಮಾತನಾಡುತ್ತೇವೆ. 


ದಯೆಯ ಬಗೆಗೆ 


ಪ್ರತಿಯೊಬ್ಬ ಮಕ್ಕಳ ವರ್ತನೆಯಲ್ಲ ಬದಲಾವಣಿ ತರಬೇಕೆಂದು 
ತರಗತಿಯ ಆಸನ ವ್ಯವಸ್ಥೆಯನ್ನು ಬದಲಾಯುಸಲಾಯುತು. ಈಗ 
ಅವರು ವೃತ್ತಾಕಾರದಲ್ಲ ಕುಆತುಕೊಳ್ಳುತ್ತಾರೆ. ನಮ್ಮ ತರಗತಿಯಲ್ಲ 
ಚರ್ಚೆಗಳನ್ನು ನಡೆಸುತ್ತಿದ್ದಾಗ ಕೆಲವರು ಒಂದು ಮಗುವಿನ ಹೆಸರು 
ಹೇಆ, ಅವನಿಗೆ ಈ ಪರಿಕಲ್ಪನೆ ಗೊತ್ತಿಲ್ಲ ಎಂದರು(ಕೆಲವು 
ವಿದ್ಯಾರ್ಥಿಗಳ ಬಗ್ಗೆ ಕೂಡ ಟೀಕೆಗಳದ್ದವು). ಈ ವಿದ್ಯಾರ್ಥಿಗಳು 
ಯಾಕೆ ಕಲಅಕೆಯಲ್ಲ ಕಷ್ಟಪಡುತ್ತಾರೆ, ಇತರರಿಗೆ ಗೊತ್ತಿಲ್ಲದ ಮತ್ತು 
ಅವರಿಗೇ ಗೊತ್ತಿರುವ ವಿಚಾರಗಳು ಏನೇನು ಇವೆ ಎಂದು ನಾವು 


ಎಂದು ಸುದೀರ್ಪ ಚರ್ಚೆ ನಡೆಸಿದೆವು. ಈ ನಿರ್ದಿಷ್ಟ ಮಗುವಿನ 
ಕುಟುಂಬಕ ಹಿನ್ನೆಲೆಯ ಬಗ್ಗೆ ನಾವು ಮಾತನಾಡಿದೆವು. ಅದರ 
ಹೊರತಾಗಿಯೂ ಆ ಮಗು ಇಷ್ಟೊಂದು ದೂರ ಬಂದು ತನ್ನು 
ಬರವಣಿಗೆ ಕೌಶಲ. ವಸ್ತುಗಳ ಅರ್ಥೈಸುವಿಕೆ. ವರ್ತನೆ ಇತ್ಯಾದಿ 
ಅನೇಕ ವಿಚಾರಗಕಲ್ಲ ಹೇಗೆ ಸುಧಾರಿಸಿಕೊಂಡಿತು ಎನ್ನುವುದನ್ನು 
ಮುಖ್ಯವಾಗಿ ವಾವು ಸಮಾಲೋಚಿಸಿದೆವು. 


ವಾವು ಇನ್ನೊಬ್ಬ ಮಗುವಿನ ಬದ್ದೆ. ಅವನ ಮನೆಯ ಬಗ್ಗೆ ಮತ್ತು 
ಆತನ ಕುಟುಂಬಕ್ಕೆ ನೆರವಾಗಲು ಆತನ ತಾಯ ಹೇಗೆ ಕಷ್ಟಪಟ್ಟು 
ಕೆಲಸಮಾಡುತ್ತಾರೆ ಎನ್ನವುದರ ಕುರಿತು ಮಾತನಾಡಿದೆವು. ಯಾರ 
ಬಗೆಗಾದರೂ ಏನನ್ನೇ ಹೇಳುವುದಕ್ಕೆ ಮುನ್ನ ನಾವು 
ಯೋಜಿಸಬೇಕು. ಯಾಕೆಂದರೆ ದುಡಿಮೆಗಾಗಿ ಅವರೆಷ್ಟು 
ಕಷ್ಟಪಡುತ್ತಿದ್ದಾರೆ ಎನ್ನುವುದು ನಮಗೆ ಗೊತ್ತಿರುವುದಿಲ್ಲ. ನಾವು 
ನಮ್ಮ ಗೆಳೆಯರಿಗೆ ಸಹಾಯ ಮಾಡಬೇಕು. ಮುಖ್ಯವಾಗಿ 
(ಮೂಲಭೂತ ಕಲಕೆ ಮತ್ತು ಗಣಿತದಲ್ಲ ಕಷ್ಟಪಡುತ್ತಿರುವ- ಉ1) 
ವಿದ್ಯಾರ್ಥಿಗಳಗೆ ಚೆನ್ನಾಗಿ ಕಅಯಲು ಮತ್ತು ವೇಗವಾಗಿ ಕಲಿಯಲು 
ನೆರವು ನೀಡಬೇಕು. ನಾವು ಈಗಾಗಲೇ ತಿಆದುಕೊಂಡಿರುವುದನ್ನು 
ಅವರಿಗೆ ಕಅಸುವ ಮೂಲಕ ಉತ್ಸಮ ಗೆಳೆಯರಾಗಬಹುದು. 


ಗೇಅ ಮಾಡುವ ಬದ್ದೆ 


ಸಭೆಯ ಹೊತ್ತಿಗೆ ರಾಘವ ಅಳುತ್ತಿದ್ದುದನ್ನು ನೋಡಿದೆ. ಏನು 
ಆಂಖತು ಎಂದು ಅವನಲ್ಲ ಕೇಳದೆ. ತಾನು ಹೊಳೆಯುವ 
ಅಪ್‌ಬಾಮ್‌ ಅನ್ನು ತುಬಗೆ ಹಚ್ಚರುವುದಾಗಿ ಹೇಳದ. ಆದರೆ 
ಸಹಪಾಠಿಗಳು ತಾನು ಅಪ್‌ಸ್ಲಿಕ್‌ ಹಚ್ಚಿ ಹುಡುಗಿಯ ರೀತಿ 
ಕಾಣಿಸುತ್ತಿದ್ದೇನೆಂದು ಹೇಳುತ್ತಿದ್ದಾರೆ ಎಂದೂ ವಿವರಿಸಿದ. ಅದರಲ್ಲಿ 
ಅಳುವುದಕ್ಕೆ ಏನಿದೆ ಎಂದು ನಾನು ಕೇಳದೆ. ಹುಡುಗಿ ಆಗುವುದು 
ಕೆಟ್ಟದ್ದೇ ಅಥವಾ ಅಪ್‌ಬಾಮ್‌ ಹಚ್ಚುವುದು ಕೆಟ್ಟದ್ದೇ ಎಂದು ನಾವು 
ಸುದೀರ್ಪ ಚರ್ಚೆ ಮಾಡಿದೆವು. ಅಪ್‌ಬಾಮ್‌/ಅಪ್‌ಫ್ಟಿಕ್‌ ಹಚ್ಚುವಿಕೆ 
ಯಾರನ್ನೂ ಗಂಡಸೋ ಅಥವಾ ಹೆಂಗಸೋ ಮಾಡುವುದಿಲ್ಲ 
ಎಂದು ನಾವು ಮಕ್ಷಳಗೆ ಹೇಳದೆವು. ಮಹಿಳೆ ಮಾತ್ರ ಅಪ್‌ಸ್ಟಿಕ್‌ 
ಹಾಕುತ್ತಾರೆ ಎಂದು ಯಾಕೆ ಯೋಚಸುತ್ತೀರಿ. ಜಗತ್ತಿನಲ್ಲಿ ಮತ್ತು 
ನಮ್ಮ ದೇಶದಲ್ಲ ಮೇಕ್‌ ಅಪ್‌ ಮಾಡುವ, ಮಹಿಕೆಯ ಉಡುಗೆ 
ತೊಡುವ ಗಂಡಸರೂ ಇದ್ದಾರೆ. ಅವರಿಗೆ ಇಷ್ಟ ಆದ ಕಾರಣಕ್ಕೆ ಅವರು 
ಅದನ್ನು ತೊಡುತ್ತಾರೆ ಇಂತಹ ಸಣ್ಣ ವಿಚಾರಕ್ಕೆ ಯಾರೂ 
ಅಳಬಾರದೆಂದು ನಾವು ಒತ್ತಿ ಹೇಆದೆವು. ಕುತೂಹಲ ಇದ್ದರೆ 
ರಾಘವನಲ್ಲ ಕೇಕಬಹುದು. ಆದರೆ ಹಾಗಂತ ಗೇಆ ಮಾಡಬಾರದು. 
ಇನ್ನೊಬ್ಬರಿಗೆ ನೋವಾಗುವ ಮಾತು ಹೇಳಬಾರದು ಎಂದು ಗೇಲ 
ಮಾಡಿದ ಹುಡುಗಿಗೆ ಹೇಆದೆವು. 


ಸಾಮಾನ್ಯ ಸಾರ್ವಜನಿಕ ಸ್ವತ್ತುಗಳ ಬಣ್ಣೆ ಗೌರವ. 


ಪ್ರತಿ ತರಗತಿಯಲ್ಲೂ ನಾವು ಗ್ರಂಥಾಲಯ ವಿಭಾಗವನ್ನು 
ಹೊಂದಿದ್ದೇವೆ. ಅಲ್ಲ ನಾವು ಪುಸ್ತಕಗಳನ್ನು ಹಗ್ಗದ ಮೇಲೆ ನೇತು 
ಹಾಕುತ್ತೇವೆ. ಒಂದು ದಿನ ಮಗುವೊಂದು, ಇಬ್ಬರು ಮಕ್ಕಳು ಪುಸ್ತಕ 
ಎಸೆಯುತ್ತಿದ್ದಾರೆ ಎಂದು ಹೇಳತು. ಯಾಕೆ ಪುಸ್ತಕ ಬಸಾಡುತ್ತೀರಿ 
ಎಂದು ಅವರಲ್ಲ ನಾನು ಕೇಳದೆ. ಪುಸ್ತಕಗಳನ್ನು ಸ್ವಸ್ಥಾನದಲ್ಲ 
ಇರಿಸಲು ವಿದ್ಯಾರ್ಥಿಗಳು ಮಾಡುವ ಪ್ರಯತ್ನದ ಕುರಿತು ಹೇ, 
ನೀವು ಮುಸ್ತಕ ಎಸೆದಿರುವುದನ್ನು ಮೋಡಿದರೆ ಅವರಿಗೆ 
ಏನನ್ನಿಸಬಹುದು ಎಂದು ಕೇಳದೆ. ನಂತರ ನಾನು ಎಲ್ಲ 
ಪುಸ್ತಕಗಳನ್ನು ತೆಗೆದುಕೊಂಡೆ. ನಮ್ಮಲ್ಲರುವ ಸಂಪನ್ಮೂಲಗಳನ್ನು 
ನಾವು ಗೌರವಿಸದಿದ್ದರೆ ಇನ್ನು ಮುಂದೆ ತರಗತಿಯಲ್ಲ ಪುಸ್ತಕಗಳು 


ಇರುವುದಿಲ್ಲ ಎಂದು ಹೇಳದೆ. ನಮ್ಮ ತರಗತಿಯನ್ನು ಚೆನ್ನಾಗಿ 
ಇರಿಸಿಕೊಳ್ಳುವುದು ನಮ್ಯ ಕರ್ತವ್ಯವಾದುದರಿಂದ ನಮಗೆ ಸಿಕ್ಷ 
ವಸ್ತುಗಳ ಬಗೆಗೆ ನಾವು ಕಾಠಜ ವಹಿಸಬೇಕು. ಮತ್ತೆ ಮಸ್ತಕಗಳನ್ನು 
ವಾಪಸ್‌ ಕೊಂಡೊಯ್ಯಲೇ ಎಂದು ಆ ಬಾಲಕರಲ್ಪ್ಲ ನಾನು ಕೇಳದೆ. 
ತಮ್ಮ ಬೇಜವಾಬ್ದಾರಿಯನ್ನು ಒಪ್ಪಿಕೊಂಡ ಆ ಮಕ್ಕಳು. 
ಪುಸ್ತಕಗಳನ್ನೆಲ್ಲ ಪುನಃ ಗೋಡೆಯ ಮೇಲೆ ಇರಿಸಿದರು. 


ಕರ್ಯಭರಿತ ಆನ್‌ಲೈನ್‌ ಆಟಗಳ ಕುರಿತು 


ತರಗತಿಯಲ್ಲ ಕೆಲವು ಹುಡುಗರು ಪಜ್ಜ (PubG) ಆಡುವಂತೆ 
ಕಾಣಿಸುತ್ತಾರೆ ಎಂದು ಸುರೇಶ್‌ ಉಲ್ಲೇಣಸಿದನು. ಹಾಗಾಗಿ 
ಯಾರೆಲ್ಲ ಆಡುತ್ತಿದ್ದಾರೆ ಎಂದು ನಾನು ಕೇಳದೆ. ಮೊದಲು ಸುರೇಶ್‌ 
ಕೇವಲ ಎರಡು ಹೆಸರನ್ನು ಪ್ರಸ್ತಾಪಿಸಿದ್ದನು. ಆದರೆ ಯಾರೆಲ್ಲ 
ಆಡುತ್ತಿದ್ದೀರಿ ಅವರೆಲ್ಲ ಪ್ಲಯಂ ಪ್ರೇರಣೆಯಿಂದ ಎದ್ದು ನಿಂತುಕೊಳ್ಳಿ 
ಎಂದಾಗ ಹೆಚ್ಚನವರು ಎದ್ದು ನಿಂತರು. ನೀವು ನಿಮ್ಮ ಗೆಕೆಯರ ಕಡೆಗೆ 
ಬಂದೂಕಿನ ಗುರಿಯುಟ್ಟು ಕೊಲ್ಲುತ್ತೀರಾ ಎಂದು ಕೇಳದೆ. ಅವರು 
ಇಲ್ಲ ಎಂದು ಹೇಳದರು. ಬಆಕ, ತರಗತಿ ಕೊಠಡಿಯು ಅಂತಹ ಆಟ 
ಆಡುವುದಕ್ಷಾಗಿ ಇದೆಯಾ ಎಂದೂ ನಾನು ಕೇಳದೆ. ಅವರು ಇಲ್ಲ 
ಎಂದರು. ಸುದೀರ್ಷ ಹೊತ್ತು ಮೊಬೈಲ್‌ ಘೋನ್‌ಗಕಲ್ತ್ಲ ಇಂತಹ 
ಆಟಗಳನ್ನು ಆಡಿದರೆ, ಹೇಗೆ ನಮ್ಮ ಕಣ್ಣು ಮತ್ತು ಮನಸಿನ ಮೇಲೆ 
ದುಷ್ಟರಿಣಾಮ ಚೀರುತ್ತದೆ ಎಂದು ಚರ್ಜಸಿದೆವು. ಮಕ್ಕಳು 
ಮೊಬೈಲ್‌ಘೋನ್‌ಗಳಗೆ ಮತ್ತು ಆಟಗಳಗೆ ಹೇಗೆ ದಾಸರಾಗಿದ್ದಾರೆ 
ಎನ್ನುವ ಪತ್ರಿಕೆಯ ಸುದ್ದಿಗಳನ್ನು ಮುಖ್ಯವಾಗಿ ಪ್ರಸ್ತಾಪಿಸಿದೆ. ಆಟ 
ಆಡುವುದು ಕೆಟ್ಟದಲ್ಲ. ಆದರೆ ಅದಕ್ಕೆ ಸಮಯ ಮತ್ತು ವಯಸ್ಸು 
ಎನ್ನುವುದಿರುತ್ತದೆ ಎಂದು ಹೇಳದೆ. ಯಾವುದೇ ರೀತಿಯ 
ಹಿಂಸೆಯನ್ನು ಹೊಂದಿರುವ ಆಟವನ್ನು ಆಡುವುದಕ್ಕೆ ತರಗತಿಯನ್ನು 
ಬಳಸುವಂತಿಲ್ಲ ಎಚಿದೆ. 


ಧೂಮಪಾನದ ವಿಚಾರ 


ಎರಡನೇ ತರಗತಿಯ ಮಕ್ಕಳು, ತಮ್ಮಲ್ಲಿ ಒಂದು ಪೆನ್ಸಿಲ್‌ ಅನ್ನು 
ಸಿಗರೇಟ್‌ನಂತೆ ಹಿಡಿದು ಹೊಗೆ ಸೇವಿಸುತ್ತಿದ್ದಾರೆ ಎಂದಾಗ ನಾವು 
ಕ್ಯಾನ್ಸರ್‌ನ ಬಣ್ಣೆ ಸುದೀರ್ಷ೯ ಚರ್ಚೆ ಮಾಡಿದೆವು. ಮಕಳು 
ಆರೋಗ್ಯದ ಮೇಲೆ ಧೂಮಪಾನ ಬೀರುವ ದಷ್ಟರಿಣಾಮದ ಬಗ್ಗೆ 
ತಿಆಯುವಂತಾಲುತು. ಧೂಮಪಾನವನ್ನು ಅನುಕರಿಸಿದ ಹುಡುಗ 
ಕುಟುಂಬ ಮತ್ತು ಪರಿಸರ ತನ್ನ ವರ್ತನೆಯ ಮೇಲೆ ಜರಿದ 
ಪರಿಣಾಮದ ಬಣ್ಣೆ ಮಾತನಾಡತೊಡಗಿದ. ಅವನ ಪಾಲಕರು ಮತ್ತು 
ನೆರೆಹೊರೆಯವರಲ್ಲ ಪ್ರತಿಯೊಬ್ಬರೂ ತಂಬಾಕು ಜಗಿಯುವವರು 
ಮತ್ತು ಧೂಮಪಾನ ವ್ಯಸನಿಗಳಾಗಿದ್ದು, ಅವನ ಬದುಕಿನ ಮೇಲೆ 
ಗಾಢ ಪರಿಣಾಮ ಜೀರಿತ್ತು. ಹಾಗಾಗಿಯೇ ಅನೇಕ ಬಾರಿ ಅವನ 
ಚೀಲದಿಂದ ತಂಬಾಕಿನ ಪ್ಯಾಕೆಬ್‌ಗಳು ಪತ್ತೆಯಾಗಿದ್ದವು. ಅದರ 
ಬಗ್ಗೆ ಸುದೀರ್ಪ ಚರ್ಚೆ ಮಾಡಿದೆವು. ಈಗ ಅವನು ತಂಬಾಕು 
ಜಗಿಯುವುದಿಲ್ಲ. 


ಬೆದರಿಸುವಿಕೆ ಕುರಿತು 


ಬಾತ್‌ರೂಮಿನ ಒಂದು ಮಗುವಿನ ಪ್ಯಾಂಟ್‌ ಅನ್ನು ಇಬ್ಬರು 
ಮಕ್ಷಳು ಜಾರಿಸಿದ ಬಗ್ಗೆ ಕೆಲವು ವಿದ್ಯಾರ್ಥಿಗಳು ದೂರು ನೀಡಿದರು. 
ನಾನು ಆ ಮಗುವಿನಲ್ಲ ಕೇಳ ವಿಷಯ ಬಚಿತ ಪಡಿಸಿದೆ. ಆದರೆ 
ಇದನ್ನು ಎಸಗಿದ ಹುಡುಗರ ಕೇಆದಾಗ ಅವರು ನಿರಾಕರಿಸಿದರು. 
ಕೆಲವು ಮಕ್ಷಳು ಇದು ನಡೆದದ್ದನ್ನು ನೋಡಿದ್ದಾಗಿ ತಿಆಸಿದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


[x] 


ಅನೇಕ ಸಲ ಆ ಹುಡುಗರು ಈ ಮಗುವನ್ನು ಬಡಿಯುತ್ತಿದ್ದದ್ದು 
ಕೂಡಾ ನೋಡಿದ್ದಾಗಿ ತಿಆಸಿದರು. 


ಇನ್ನೊಬ್ಬರಿಗೆ ಹೊಡೆಯುವ ಅಭ್ಯಾಸದ ಬಗ್ಗೆ ನಾನು ಅವರಲ್ಲ 
ಹೇಳದೆ. ಮುಖ್ಯವಾಗಿ ಯಾರು ತಿರುಗಿ ಹೊಡೆಯುವುದಿಲ್ಲಖೋ 
ಅವರಿಗೆ ಹೊಡೆಯುವುದರ ಬಗ್ಗೆ ಹೇಳದೆ. ಅಂತಹ ಮಕ್ಕಳನ್ನು 
ರೌಡಿಗಳು ಎಂದು ಕರೆಯುತ್ತಾರೆ ಎಂದೆ. ಹೀಗೆ ಬೆದರಿಕೆಗೆ ಒಳಗಾದ 
ಮಕಳು ಹೇಗೆ ಬಅಪಶುಗಳಾಗುತ್ತಾರೆ, ಹೇಗೆ ಶಾಲೆ ತೊರೆಯುವ 
ಒತ್ತಡಕ್ಕೆ ಒಳಗಾಗುತ್ತಾರೆ, ಹೇಗೆ ಆತ್ಯಗೌರವದ ಕೊರತೆಯುಂದ 
ಬಳಲುತ್ತಾರೆ. ಹೇಗೆ ಅನ್ನತೆಯ ತೊಂದರೆಗೆ ಒಳಗಾಗುತ್ತಾರೆ, ಹೇಗೆ 
ಅಂತಹ ಸನ್ನಿವೇಶಗಳಗೆ ಹೊಂದಿಕೊಳ್ಳಲು ಸಾಧ್ಯವಾಗದೇ 
ಹೋದಾಗ ವಿಪರೀತ ಕ್ರಮಕ್ಕೂ ಮುಂದಾಗುತ್ತಾರೆ ಎನ್ನುವುದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಹೇಳದೆ. ಇಬ್ಬರು ಹುಡುಗರೂ ಆ ಮಗುವಿನಲ್ತ ಕ್ಷಮೆ ಕೇಆದರು. 
ತಾವು ಮಾಡಿದ್ದು ತಪ್ಪು ಎಂದೂ ಅದನ್ನು ಮತ್ತೆ ಪುನರಾವರ್ತನೆ 
ಮಾಡುವುದಿಲ್ಲ ಎಂದೂ ಬರೆದು ಕೊಟ್ಟರು. 


ಇತರರಿಗೆ ಕಲ್ಲು ಎಸೆಯುವ, ಶಾಲಾ ಪರಿಸರದ ಹೂವುಗಳನ್ನು 
ಕೀಳುವ ಅಥವಾ ಕೆಟ್ಟದಾಗಿ ಬಯ್ಯುವ ಇಂತಹ ಪ್ರಕರಣಗಳ ಕುರಿತು 
ಶಿಕ್ಷಕರಿಗೆ ವರದಿಗಳು ಬರುತ್ತಿದ್ದವು. ಅಂತಹ ಪ್ರತಿಯೊಂದು 
ಸಂದರ್ಭದಲ್ಲೂ ಮಕ್ಕಳನ್ನು ದಂಡಿಸಲಲ್ಲ. ಇನ್ನೊಬ್ಬರ ಎದುರಿನಲ್ಪ 
ಅವಮಾನಿಸಅಲ್ಲ. ಅವರಿಗೆ ಅದರ ಪರಿಣಾಮಗಳನ್ನು ಮನವರಿಕೆ 
ಮಾಡಿಕೊಡಲಾಂಖತು. ಅಂತಹ ವರ್ತನೆಂಯನ್ನು 
ಪುನರಾವರ್ತಿಸದಂತೆ ತಿಆ ಹೇಳಲಾಯುತು. 


ಪೂಜಾ ವೈಷ್ಣೋಯ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ (2018) ಪಡೆದು, 
ಬರ್ಮರ್‌ನಲ್ಪರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ಗೆ ಸೇರ್ಪಡೆಯಾದರು. ಒಂದು ವರ್ಷ ಕಾಲ ಸರಕಾರಿ ಶಾಲೆಯ 
ವಿದ್ಯಾರ್ಥಿಗಳಗೆ ಅಧ್ಯಾಪನ ಮಾಡಿದರು. ಇನ್ನೊಂದು ವರ್ಷ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಶಾಲೆಯಲ್ಲ ಮಕ್ಕಳಗೆ 
ಇಂದ್ಲಿಷ್‌ ಕಲಅಸಿದರು. ಪ್ರಥಮ ಲಾಷೆಂಶು ಸಹಾಂಖುದೊಂದಿಗೆ ದ್ವಿ ತೀಂಶ೨ ಬಾಷೆಂಶರುನ್ನು ಹೇಗೆ 
ಕಲಸಬಹುದು/ಕಲಅಯಬಹುದು ಎನ್ನುವುದನ್ನು ಅರ್ಥೈಸುವುದು ಅವರ ಆಸಕ್ತಿಯ ಕ್ಷೇತ್ರ. ಅವರನ್ನು 
pooja.vishnoi@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 91 


